ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಸೋಲಾರ್‌ ಮತ್ತು ವಿಂಡ್‌ ಘಟಕಗಳ ಬಗ್ಗೆ 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌(ನಾಮನಿರ್ದೇಶನ ಹೊಂದಿದವರು) - 
338 (412) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದ ಉದ್ದ ಅಗಲಕ್ಕೂ ಸ್ಥಾಪನೆಗೊಂಡ ಸೋಲಾರ್‌ ಮತ್ತು ವಿಂಡ್‌ ಘಟಕಗಳೆಷ್ಟು; ಅವುಗಳನ್ನು ಎಲ್ಲೆಲ್ಲಿ ಹಾಗೂ ಯಾರು 
ಯಾರು ಸ್ಥಾಪಿಸಿರುತ್ತಾರೆ ಮತ್ತು ಎಷ್ಟು ಎಷ್ಟು ವಿದ್ಯುತ್‌ ಉತ್ಪಾದನೆ ಮಾಡಲಾಗುತ್ತಿದೆ; (ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಉತ್ಪಾದನೆಯಾಗುವ ಸೋಲಾರ ಮತ್ತು ವಿಂಡ್‌ ವಿದ್ಯುತ್‌ಚ್ಛಕ್ಷಿಯನ್ನು ಯಾವ ಯಾವ ದರದಲ್ಲಿ ಸರ್ಕಾರ ಉದ್ದಿಮೆದಾರರಿಂದ 
ಖರೀದಿಸುತ್ತದೆ; (ಘಟಕವಾರು ವಿವರ ನೀಡುವುದು) 


(ಇ) ವಿದ್ಯುತ್‌ಚ್ಲಕ್ತಿಯನ್ನು ಯಾವ ದರವನ್ನು ಗ್ರಾಹಕರಿಗೆ ಸರ್ಕಾರ ಒದಗಿಸಲಾಗುತ್ತಿದೆ? (ವಿವರ ನೀಡುವುದು) 


